S1de heading: ರಸಾಯನ ವಿಜ್ಞಾನದಲ್ಲಿ ಒಡಮೂಡುತ್ತಿರುವ ಪ್ರವೃತ್ತಿಗಳು 


ಲೋಹ-ಕಾರ್ಬನಿಕ ಸಂಯುಕ್ತಗಳ ಚೌಕಟ್ಟುಗಳು: ರಸಾಯನ 
ವಿಜ್ಞಾನ ಸಂಶೋಧನೆಯಲ್ಲಿ ನೂತನ ಸವ್ಯಸಾಚಿಗಳು 
ಜೋಯೆಲ್‌ ಕಾರ್ನೆಲಿಯೊ 


ಲೋಹ-ಕಾರ್ಬನಿಕ ಸಂಯುಕ್ತಗಳ ಚೌಕಟ್ಟುಗಳು (Metal-Organic Frameworks (MOFs)) ಹೊಸದಾಗಿ 
ಅಭಿವೃದ್ದಿಗೊಳಿಸಿದ ಪದಾರ್ಥಗಳಾಗಿದ್ದು ಇವು ಅಪಾರ ಪ್ರಮಾಣದ ಅನಿಲಗಳನ್ನು ಕಡಿಮೆ ಒತ್ತಡ ಹಾಗೂ ಚಿಕ್ಕ ಚಿಕ್ಕ 
ಪರಿಮಾಣಗಳಲ್ಲಿ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತವೆ. ಈ ಪದಾರ್ಥಗಳಿಗೇಕೆ ಇಷ್ಟು ಪ್ರಾಮುಖ್ಯತೆ? ಅವುಗಳನ್ನು ಬಳಸುವ 
ಬಗೆ ಹೇಗೆ? ಈ ಲೇಖನವು ಒಔಕಈಃ ಗಳನ್ನು ಅರ್ಥಮಾಡಿಕೊಳ್ಳುವತ್ತ ಆಗಿರುವ ಪ್ರಗತಿಯನ್ನು ಆನ್ವೇಷಿಸುತ್ತದೆ. 


2017 ರ ಏಪಿಲ್‌ನಲ್ಲಿ, ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ, ಬರ್ಕ್‌ಲಿ ಮತ್ತು ಮೆಸಾಚುಸೆಟ್ಸ್‌ ಇನ್ಸಿಟ್ಯೂಟ್‌ ಆಫ್‌ 
ಟೆಕ್ನಾಲಜಿ (MIT) ಸಹಯೋಗದ ವಿಜ್ಞಾನಿಗಳು ಸೂರ್ಯನ ಬೆಳಕನ್ನು ಬಳಸಿ ಗಾಳಿಯ ತೇವಾಂಶದ ನೀರನ್ನು ತೆಗೆಯುವ 
ಸಾಧನದ ಪ್ರಾಥಮಿಕ ಮಾದರಿಯನ್ನು ಯಶಸ್ವಿಯಾಗಿ ವಿನ್ಯಾಸಗೊಳಿಸಿರುವ ಬಗ್ಗೆ ವರದಿ ಮಾಡಿದರು". "ವರ್ಲ್ಡ್ಸ್‌ ಎಕನಾಮಿಕ್‌ 
ಘೋರಮ್‌”? ನಿಂದ ವರ್ಷದ ಅತ್ಯುತ್ತಮ ಹತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಒಂದು ಎಂದು ಪಟ್ಟಿ ಮಾಡಲ್ಲಟ್ಟ ಈ 
ಪ್ರಾಥಮಿಕ ಮಾದರಿಯು, ಲೋಹ-ಕಾರ್ಬನಿಕ ಸಂಯುಕ್ತಗಳ ಚೌಕಟ್ಟುಗಳೆಂಬ (MOF) ಹೊಸ ಬಗೆಯ ಡಿಸೈನರ್‌ ಸ್ಪಟಿಕ 
(ಪೂರ್ವ ನಿರ್ಧಾರಿತ ರಚನೆ ಮತ್ತು ಗುಣಗಳನ್ನು ಹೊಂದಿರುವ ಪದಾರ್ಥಗಳು) ವರ್ಗಗಳ ಹಲವಾರು ಅನ್ನಯಗಳಲ್ಲಿ 
ಒಂದಾಗಿದೆ. 


MOFNಳು ಎಂದರೇನು? 


ಒಔಈ ಗಳನ್ನು “ಖಾಲಿ ಜಾಗಗಳನ್ನು ಹೊಂದಿರುವ ಸಂಭಾವ್ಯತೆ ಹೊಂದಿರುವ ಕಾರ್ಬನಿಕ ಸಂಯುಕ್ತಗಳ ಲಿಗ್ಯಾಂಡ್‌ಗಳುಳ್ಳ 
ಸಂಯೋಜನಾ ಜಾಲಗಳು” ಎಂದು ಅಂತರರಾಷ್ಟ್ರೀಯ ಮೂಲ ಮತ್ತು ಅನ್ವಯಿಕ ರಸಾಯನ ವಿಜ್ಞಾನ ಸಂಘ 
(International Union of Pure and Applied Chemistry (IUPAC)) ವ್ಯಾಖ್ಯಾನಿಸುತ್ತದೆ. ಸರಳವಾಗಿ 
ಹೇಳುವುದಾದರೆ, ಒಔಈಗಳು ಅಸಾಧಾರಣವಾದ ದೊಡ್ಡ ರಂಧಗಳುಳ್ಳ-ವಿವಿಧ ಆಕಾರ ಮತ್ತು ಗಾತ್ರಗಳುಳ್ಳ ಅಣುಗಳನ್ನು 
ಅಥವಾ ಅಯಾನ್‌ಗಳನ್ನು ಬಂಧಿಸಬಲ್ಲ ಹರಳು ರೂಪದ ಸಂಯುಕ್ತ ವಸ್ತುಗಳ ಒಂದು ವಗ. 1990 ರಲ್ಲಿ 
ಮೊತ್ತಮೊದಲಿಗೆ ಬರ್ನಾರ್ಡ್‌ ಹೋಸ್ಕಿನ್‌ ಮತ್ತು ರಿಚರ್ಡ್‌ ರಾಬ್ದನ್‌ ಎಂಬ ರಾಸಾಯನಿಕ ತಜ್ಞರು ಗಣಿತೀಯವಾಗಿ 
ಊಹಿಸಿದ ಈ ಸಂಯುಕ್ತ ಸ್ವಟಿಕಗಳಿಗೆ 1995ರಲ್ಲಿ “metal-organic framework’ ಎ೦ದು ಹೆಸರು ಟಂಕಿಸಿದವರು 
ಅಮೆರಿಕಾದ ಮಿಚಿಗನ್‌ 'ಎಶ್ವವಿದ್ಧಾನಿಲಯದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಜೋರ್ಡಾನಿಯನ್‌ - ಅಮೆರಿಕನ್‌ ವಿಜ್ಞಾನಿ 
ಓಮರ್‌ ಅವರು. 1999ರಲ್ಲಿ. ಇಯಾನ್‌ ವಿಲಿಯಮ್ಸ್‌ ಮತ್ತು ಓಮರ್‌ ಯಾಘಿ ಅವರ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಕಾರ್ಯ 


ನಿರ್ವಹಿಸುತ್ತಿದ್ದ ಎರಡು ತಂಡಗಳು, ಅನುಕ್ರಮವಾಗಿ, ಮೊತ್ತಮೊದಲ MOFnvG HKUST-1 ಮತ್ತು MOF-S5 
ಗಳನ್ನು ಸಂಶ್ಲೇಷಿಸಿದ ಬಗ್ಗೆ ವರದಿ ಮಾಡಿದವು 4. 


ಒಂದು MOF ತಯಾರಿಸಲು ಬೇಕಾಗಿರುವುದು ಲೋಹ ಲವಣ ಮತ್ತು ಲೋಹದ ಅಯಾನ್‌ ಜೊತೆಗೆ ಸಹವೇಲೆನ್ನೀಯ 
ಬಂಧಗಳನ್ನು ರೂಪಿಸಬಲ್ಲ ಒಂದು ಕಾರ್ಬನಿಕ ಸಂಯುಕ್ತ ವಸ್ತು (ಲಿಗ್ಯಾಂಡ್‌). ಲಿಗ್ಯಾಂಡ್‌ ಮತ್ತು ಲೋಹದ 
ಅಯಾನ್‌ಗಳ ಅನ್ಕೋನ್ಯ : ವ್ಯವಸ್ಥೆಯು ತೂತುಗಳಿರುವ,' 'ಹಾಗೂ ಅತ್ಯಧಿಕ ಸ್ಪಟಿಕೀಯ ರಚನೆಗಳನ್ನು ಉತ್ಪತ್ತಿ 
ಮಾಡಬಲ್ಲದು. ಉದಾಹರಣೆಗೆ, ಒಔಶಈ - 5 ಅನ್ನು (ಚಿತ್ರ1 ನೋಡಿ) ಜಿಂಕ್‌ ನೈಟೇಟ್‌ (ಲೋಹ ಲವಣ) ಜೊತೆಗೆ 
1,4-ಬೆಂಜೀನ್‌ಡೈಕಾರ್ಬಾಕ್ಕೈಲಿಕ್‌ ಆಮ್ಲವನ್ನು (ಟೆರೆಪ್ತಾಲಿಕ್‌ ಆಮ್ಲ) ಸೇರಿಸಿ ಸಂಶ್ಲೇಷಿಸಲಾಗುತ್ತದೆ. 


ಬಾಕ್‌ 1 
p) 


ಅಧಿಚೂಷಣೆ (Adsorption): ತಮ್ಮ ಜೊತೆ ಸಂಪರ್ಕದಲ್ಲಿರುವ ಅಯಾನ್‌ ಗಳನ್ನು ಅಥವಾ ಅನಿಲಗಳ ಅಣುಗಳನ್ನು, ದ್ರವಗಳನ್ನು 
ಅಥವಾ ಕರಗಿರುವ ಘನ ವಸ್ತುಗಳನ್ನು ಆಕರ್ಷಿಸಿ ಮತ್ತು ಅಂಟಿಸುವ ಘನ ವಸ್ತುಗಳ ಹೊರ ಅಥವಾ ಒಳ ಮೇಲ್ಫೆಗಳ 
ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಈ ಸಾಮರ್ಥ್ಯವಿರುವ ಘನ ವಸ್ತುಗಳನ್ನು *ಅಧಿಚೂಷಕಗಳೆಂದೂ, ಇವು ಬಂಧಿಸುವ ಅನಿಲಗಳು 
ಅಥವಾ ದ್ರಾವಣಗಳನ್ನು 'ಅಧಿಚೂಷಿತ'ಗಳೆಂದೂ ಕರೆಯುತ್ತಾರೆ. ಅನಿಲ ಅಥವಾ ದ್ರವವು ಅಧಿಚೂಪಿತಗೊಂಡಾಗ, ಅದು ಘನ 
ವಸ್ತುವನ್ನು ಭೇದಿಸಿ ಒಳಹೋಗುವುದಿಲ್ಲ (ಹೀರಿಕೊಂಡಾಗ ಆಗುವಂತೆ) - ಆದರೆ ಅದು ಆ ಘನ ವಸ್ತುವಿನ ಮೇಲ್ಮೈ ಮೇಲೆ 
ತೆಳು ಪದರವಾಗಿ ಸಂಗ್ರಹವಾಗುತ್ತದೆ. 


ಒಂದು ಲಿಂಕರ್‌ ಬಹು ಸಂಯೋಜಿತ ಬಂಧಗಳನ್ನು (coordinate bond) ರೂಪಿಸಲು ಸಾಧ್ಯವಿರುವವರೆಗೂ ಅದನ್ನು ಬಳಸಿ 
ಒಔಕಈ ಗಳನ್ನು ರಚಿಸಬಹುದು. ಕಳೆದ ದಶಕದಲ್ಲಿ ಇಂತಹ ಸಾವಿರಾರು ಒಔಕಈ ಗಳನ್ನು ಈ ರೀತಿಯಲ್ಲಿ ಸಂಶ್ಲೇಷಿಸಲಾಗಿದೆ. 
ಅವುಗಳಲ್ಲಿ ಅತ್ಯಂತ ಜನಪ್ರಿಯವಾದದ್ದು ಊಏಗಿಖಖಿ-1, ಇದು ತಾಮ್ರದ ಒಔಕಈ ಆಗಿದ್ದು, ಹಾಂಕಾಂಗ್‌ ವಿಜ್ಞಾನ ಮತ್ತು 
ತಂತ್ರಜ್ಞಾನ ವಿಶ್ವವಿದ್ಯಾಲಯವು ಇದನ್ನು ಅಭಿವೃದ್ಧಿಪಡಿಸಿದೆ; ಓಸ್ಲೋ ವಿಶ್ವವಿದ್ಯಾಲಯ, ನಾರ್ಮೆ ಅಭಿವೃದ್ಧಿಪಡಿಸಿದ 
ಜಿರ್ಕೋೇನಿಯಂ ಆಧಾರಿತ ಒಔಕಈ, ಗುಔ-66;  ಇನ್ಸ್‌ಸಿಟ್ಕೂಟ್‌ ಲವ್ಪಸೆ, ಫ್ರಾನ್ಸ್‌ ವರದಿ ಮಾಡಿದ ಕ್ರೋಮಿಯಮ್‌ 
ಆಧಾರಿತ ಒಖಐ-101; ಹಾಗೂ ಓಮರ್‌ ಯಾಘಿ ಅಭಿವೃದ್ಧಿಪಡಿಸಿದ ಜಿಂಕ್‌ ಆಧಾರಿತ ಒಔಕಈ ಗಳಾದ ಚಿಖಶ-8 ಮತ್ತು 
ಒಔಈ-74 ಅತ್ಯಂತ ಪ್ರಸಿದ್ದಿ ಪಡೆದಿವೆ ಒಔಕಈ-5 ನೀರಿಗೆ ಒಡ್ಡಿದಾಗ ತೀವ್ರವಾಗಿ ಬದಲಾಗುತ್ತದೆ. ಆದರೆ, ಬಹುತೇಕ 
ಆಧುನಿಕ ಒಔಶಈಗಳು ಗಾಳಿ, ನೀರು, ಮತ್ತು ಹಲವು ಸಾಮಾನ್ಯ ದ್ರಾವಕಗಳಿಗೆ ಒಡ್ಡಿದಾಗಲೂ ಸ್ಥಿರವಾಗಿರುತ್ತವೆ. ಆದರೆ 
ಅವುಗಳನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಒಡ್ಡಿ (ಕೆಲವನ್ನು ಬಿಟ್ಟು), ಮತ್ತು ಅವುಗಳ ಕಾರ್ಬನೀಯ ಲಿಗ್ಯಾಂಡ್‌ಗಳನ್ನು ಅಜ; 
ಮತ್ತು ನೀರಾಗಿ ಸುಡುವಷ್ಟು ಹೆಚ್ಚಿನ ತಾಪಮಾನದಲ್ಲಿ ನಾಶಮಾಡಬಹುದು.ಒಔಈ ಗಳ ಬಳಕೆಗಳು 


ಎ) ಅನಿಲ ಶೋಷಣ (Gas sorption): 


MOFNಳು ಅನಿಲಗಳನ್ನು ಸೆರೆಹಿಡಿದಿಡುವ ಅಧಿಕ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿವೆ. ಅನಿಲದ ಅಣುಗಳನ್ನು ದುರ್ಬಲ 
ಅಂತರ್‌ ಆಣ್ಣಿಕ ಬಲಗಳು ಹಿಡಿದಿಡುತ್ತವೆ. ಪರಿಣಾಮವಾಗಿ, ಅಧಿಕ ಪ್ರಮಾಣದ ಅನಿಲವನ್ನು ಕಡಿಮೆ ಗಾತ್ರ ದಲ್ಲಿ ಶೇಖರಿಸಲು 
ಅಧಿಕ ಒತ್ತಡದ ಲ್ಲಿ ಮಾತ್ರ ಸಾಧ್ಯವಾಗುತ್ತದೆ; ಆದರೆ ಈ ಪ್ರಕ್ರಿಯೆಯು ಬಹಳ ಹೆಚ್ಚಿನ ಪ್ರಮಾಣದ ಶಕ್ತಿಯು ಬಳಕೆಯಾಗುತ್ತದೆ. 
ಒಔಶಈಗಳ ಬಳಕೆಯಿಂದ ಅಪಾರ ಪ್ರಮಾಣದ ಶಕ್ತಿಯ ಬಳಕೆಯನ್ನು ತಡೆಗಟ್ಟಬಹುದು. ಒಔಈಗಳು ಸಕ್ರಿಯ ಇದ್ದಿಲಿನಂತೆ, 
ಅನಿಲದ ಅಣುಗಳನ್ನು ಅಧಿಚೂಷಣೆಯ ಅಥವಾ ಬಾಹ್ಯ ಲಿಪ್ತತೆ ಮೂಲಕ ಹಿಡಿದಿಡುತ್ತವೆ (ಬಾಕ್ಸ್‌ 1 ನೋಡಿ). ಸಕ್ರಿಯ 
ಇದ್ದಿಲಿಗೆ (ಜಿಲೀಣುತಚಿಣಜಜ ಉಿಚಿಡಿಳಿಂಚಿಟ) ಹೋಲಿಸಿದರೆ, ಅದಕ್ಕೆ ಭಿನ್ನವಾಗಿ, ಒಔಶಗಳು ವೈವಿಧ್ಯತೆಯನ್ನು ನೀಡುತ್ತವೆ. 
ಅವುಗಳಲ್ಲಿ ಬಹುಸಂಖ್ಯಾತ ಒಔಕಈಗಳನ್ನು ವವಿಧ ಮೂಲಧಾತುಗಳನ್ನು ಬಳಸಿ, ಅಥವಾ ವವಿಧ ವಿಧಾನಗಳನ್ನು ಬಳಸಿ 
ಸಂಶ್ಲೇಷಿಸಬಹುದು. 


ಒಔಈ ನ ಒಂದು ಗಾಮ್‌ ದವ್ಯರಾಶಿಗೆ ಸುಮಾರು 2500-5000ಟ: (2500-5000ಟ2/0) ವ್ಯಾಪ್ತಿಯ ವಿಸ್ತಾರವುಳ್ಳ ಅಧಿಕ 
ಮೇಲ್ಮೈ ವಿಸ್ತಾರವಿದ್ದು, ಅನಿಲಗಳನ್ನು ಬಂಧಿಸಿಡಲು ಇರುವ ಅದರ ಸಾಮರ್ಥ್ಯಕ್ಕೆ ಇದೇ ಕಾರಣವಾಗಿದೆ. ಓಗಿ-109೬ ನಂತಹ 
ಕೆಲವು ಒಔಶಈಃ ಗಳು 7000 ಟ?/ರ ನಷ್ಟು ಅಧಿಕ ಮೇಲೈ ವಿಸ್ತಾರ ಹೊಂದಿರುತ್ತವೆ. 


ಒಂದು ಸಾದೃಶ್ಯವನ್ನು ಹೇಳುವುದಾದರೆ, ಒಂದು ಗ್ರಾಮ್‌ ರಾಶಿಯುಳ್ಳ ಓಗ-109೩ ಯು 

ಗಾತ್ರದಲ್ಲಿ ಸಕ್ಕರೆಯ ಹರಳಿನಷ್ಟಿದ್ದರೂ, ಅದರ ಆಂತರಿಕ ಮೇಲೈ ವಿಸ್ತಾರವು 27 ಟೆನ್ನಿಸ್‌ ಮೈದಾನಗಳಷ್ಟಿರುತ್ತದೆ" ಅದರ 
ಆಂತರಿಕ ಮೇಲ್ಮೈ ವಿಸ್ತಾರದ ಪ್ರತಿಯೊಂದು ಭಾಗವೂ ಅನಿಲದ ಅಣುಗಳನ್ನು ಅದಿಚೂಷಣೆ ಮಾಡುವುದರಿಂದ, ಸಣ್ಣ 
ಗಾತ್ರದಲ್ಲಿ ಅಪಾರ ಪ್ರಮಾಣದ ಅನಿಲವನ್ನು ತುಂಬಲು ಒಔಕಈಗಳನ್ನು ಬಳಸಬಹುದಾಗಿದೆ. ಸ್ವಲ್ಪ ಮಟ್ಟಿಗೆ ಬಿಸಿ 
ಮಾಡುವುದರಿಂದ ಅಥವಾ ನಿರ್ವಾತವನ್ನು ಅನ್ವಯಿಸುವುದರ ಮೂಲಕ ಬಂಧಿಸಲ್ಪಟ್ಟ ಅನಿಲವನ್ನು ಹೊರ ತೆಗೆದು 
ವಿಚೋಷಿಸ(ಜಜಂಡಿಛ) ಬಹುದು. ನಂತರ ಪ್ರತಿ ಒಔಕಈ ಅನ್ನೂ ಹಲವಾರು ಬಾರಿ ಮರು ಬಳಕೆ ಮಾಡಬಹುದು. 


COOH 


DMF 
Zn(NO3)2 (4H20) + 


MOF-5 


85°C 


OOH 
ಟೆರೆಪ್ತಾಲಿಕ್‌ ಆಮ್ಹ 
ಚಿತ್ರ 1ಎ. ಒನಈ-5 ಮಾಡುವುದು ಹೇಗೆ? 


ಅಡಿಜಿಜುಣಿ: ಎರಿಜಟ ಅರಡಿಟಿಜಟುರಿ. ಮಛಿಜಟಿಜ: ಅಅ-8ಜ. 


Zn, cluster 


Pore space. 
Gases get stored here. 


Pore diameter: 2.5 nm 
terephthalate 


linker 


ರಂಧ್ರೀಯ ಜಾಗ. ಠಿರಡಿಜ, ಠಿಚಿಛಿಜ 
ಅನಿಲಗಳು ಅಲ್ಲಿ ಶೇಖರವಾಗುತ್ತವೆ. ಉಜಿಜಿ ಚೆಡಿಜ, ಣರಿಡಿಜಜ ೧ಜಡಿಜ. 

ರಂಧ್ರದ ವ್ಯಾಸ: 2.5 ನ್ಯಾನೋಮೀಟರ್‌ ಕರಿಡಿಜ ಜುಚಿಟಜಣಜಡಿ: 2.5ಟಿಟ 

ಜಟ್ಟಿಔ ಗುಂಪು ಜಟ್ಟಿಔ ಛಿಟನಾಣಜಡಿ 

ಟೆರೆಪ್ತಾಲೇಟ್‌ ಜೋಡಕ ಣಜಡಿಜರಿಣುಚಿಟಚೆಣಜ ಟುಟಿಲಾಜಡಿ 


ಈಖರಿ. 1ಛ. ಖಮಿಜ, ಣಇಡಿನಾಛಿಣನಾಡಿಜ ಅಜಿ ಒಔಕಈ-5. ಓರಣುಲಿಜ ಉುಚೆಣ ಚೆಟಟ ಉುಜ ದುಟಿಛಿ 
ಜಿಣರಿಟ (ಡಿಜರಿಡಿಭಿಜಟಿಣಜಜ ಛಧಿ ಛಟನಣಾಜ ಣಜಣಡಿಬಜಜಡಿಚಿ) ಜೆಡಿಜ ಚಿಣಣಚೆಯಿಜಜ ಣಠ 
ಜಿ ಛಿಜಟಿಣಡಿಚಿಟ ರಧಿಧಿರಿಜಟಿ ಚಿಣರಿಟ ಓಟಿ ಡಿಜಜ) ಣಠ ಜಿಂಡಿಟ ಜಿ ಬಟಿಔ ಛಿಟಣಣಜಡಿ, 
ಜಜಡಿತಿಜಜ ಜಿಡಿರಟ ದುಟಿಛಿ ಟುಣಡಿಚೆಣಜ. ಖಿಜ ಚಿಟಿ ಚೆಣರಿಟ ಜೆಡಿಜ ಚೆಟರಿ ಚಿಣಣಚೆಯಿಜಜ 
ಣರಠಿ ಿಥಿಧಿರಂಜಟಿ ಚೆಣರಿಭಿ ೦ಟಿ ಣಜಡಿಜರಿಣುಚೆಟುಛಿ ಚೆಲಿಜ. ಇಚೆಯ್ಲಿ ಟರಿಟಜಛಿನುಟಜ ಅಜಿ 
ಣಜಡಿಜರಿಣುಚೆಟುಳಿ ಚೆಲಮಿಜ ಟುಟಿಳ ಚಿ ಛಿರಣರಿಟಜ ಠಜಿ ಚಟಿಔ ಛಿಟಣಣಜಧಿ, ಜಿರಿಡಿಟುಟಿರಿ ಚಿ 


ಠಿಂಡಿಜ (ಡಿಜರಿಡಿಭಜಟಿಣಜಜ ಛಧಿ ಣುಜ ಧಿಜಟಟರಿತಿ, ಮಿಜಡಿಜ) ಹಿಜಡಿಜ ರಚೆಜಭಿ ಚೆಡಿಜ 
ಣಡಿಚಿರಿರಿಜಜ. 
ಚಿತ್ರ 1ಬಿ. ಒಔಕ-5 ರ ರಚನೆ. ಜಿಂಕ್‌ ನೈಟ್ರೇಟ್‌ನಿಂದ ಪಡೆದಿರುವ ಜಟಔ ಗುಂಪನ್ನು ರೂಪಿಸಲು ಎಲ್ಲ 
ಜಿಂಕ್‌ ಪರಮಾಣುಗಳೂ (ನೀಲಿ ಟೆಟ್ರಹೆಡ್ರ ರಚನೆಯಿಂದ ಪ್ರತಿನಿಧಿಸಲ್ಪಟ್ಟ) ಕೇಂದ್ರೀಯ ಆಮ್ಲಜನಕ (ಕೆಂಪು 
ಬಣ್ಣದಲ್ಲಿ) ಪರಮಾಣುವಿಗೆ ಜೋಡಿಸಲ್ಪಟ್ಟಿದೆ ಎಂಬುದನ್ನು ಗಮನಿಸಿ. ಜಿಂಕ್‌ ಪರಮಾಣುಗಳು ಟೆರಾಫ್ತಾಲಿಕ್‌ 
ಆಮ್ಹದಲ್ಲಿರುವ ಆಮ್ಲಜನಕ ದೊಂದಿಗೆ ಕೂಡ ಜೋಡಿಸಲ್ಪಟ್ಟಿವೆ. ಟೆರಾಫ್ತಾಲಿಕ್‌ ಆಮ್ಲದ ಪ್ರತಿ ಅಣುವೂ 
ಒಂದೆರಡು ಜಟಿಔ ಗುಂಪುಗಳನ್ನು ಜೋಡಿಸಿ, ರಂಧ್ರವನ್ನು ರಚಿಸುತ್ತದೆ (ಹಳದಿ ಗೋಳದಿಂದ 
ಪ್ರತಿನಿಧಿಸಲ್ಲಟ್ಟ). ಇಲ್ಲಿ ಅನಿಲಗಳು ಬಂಧಿಸಲ್ಪಡುತ್ತವೆ. 

ಅಡಿಜಜುಣ: ಖಜಛಿಡಿಜಚಿಣಜಜ ಛಧಿ ಎಂಜಟ ಅಂಡಿಟಿಜಟುರಿ ಣುಟಿಂ ಖಿಂಟಿಧಿ :ರಜುಟಜ’ ಣಜಟರಿಟಚೆಣಜ, 


ಫಾಊಉಟಜಜುಚೆ ಅಠಿಟಟರಿಟಿ. ಗಖಐ: ೩೧ಣಧಿ:// ಛಿರಿಟಟರಿಟಿ.ಹಖೀಿಊಉಟಜಜುಚೆ.ಉಡಿಂ/ಖೀಉ/ಶಲಐಟಜ:ಯಖಒಔಶ- 
1_ಖಿಉ.ರಿಟಿಂ. ಮಛಿಜಟಿಜ: ಕನಾಛಟುಛಿ ಆರಟಜಿಟಿ. 


Zn,O cluster 


Pore space 


terephthalate 
linker 


ಚಿತ್ರ ವಿವರಣೆ 

ಜಟ್ಟಿಔ ಗುಂಪು ಜಟ್ಟಿಔ ಛಿಟನಾಣಜಡಿ 
ರಂಧ್ರೀಯ ಜಾಗ. ಠಿಡಿಜ, ಶಿಚಿಛಿಜಿ 
ಟೆರೆಪ್ತಾಲೇಟ್‌ ಜೋಡಕ ಣಜಡಿಜದಿಣುಚಿಟಚಿಣಜ ಟುಟಿಲಾಜಡಿ 


ಚಿತ್ರ 1ಸಿ. ಒಔಈ-5 ಹರಳಿನ ರಚನೆಯ ವಿಸ್ಥ ಸೃತ ಚಿತ್ರ 
ಅಡಿಜಜುಣ: ಎಠಿಜಟ ಅಠಡಿಟಿಜಟುರಿ. ಮಛಿಜಭೆಜ: ಅಅ-ಜ. 


ಬಾಕ್ಸ್‌ 2. ಕ್ರಿಯಾವರ್ಧನೆ:( ಅಚಣಚಟಧಿ:) ಕ್ರಿಯಾವರ್ಧಕವನ್ನು (ಛಿಚಿಣಚಿಟಧಿಣ) ಉಪಯೋಗಿಸಿ, ರಾಸಾಯನಿಕ ಕ್ರಿಯೆಯನ್ನು 
ವೇಗಗೊಳಿಸುವುದೇ ಕ್ರಿಯಾವರ್ಧನೆ. ಅದರಲ್ಲಿ "ಸಮಸ್ಸರೂಪದ' ಮತ್ತು 'ಭಿನ್ನಸ್ಥರೂಪದ' ಎಂಬ ಎರಡು ವ್ಯಾಪಕ 
ವಿಧಗಳಿವೆ. ಸಮಸ್ಥರೂಪದ ಕ್ರಿಯಾವರ್ಧನೆಯಲ್ಲಿ ಪ್ರತಿಕ್ರಿಯಾಕಾರಿಗಳು ಮತ್ತು ಕ್ರಿಯಾವರ್ಧಕಗಳನ್ನು ಒಂದೇ ದ್ರಾವಕದಲ್ಲಿ 
ಕರಗಿಸಲಾಗುತ್ತದೆ. ಹೀಗೆ, ಒಮ್ಮೆ ಪ್ರತಿಕ್ರಿಯೆ ಸಂಪೂರ್ಣವಾದ ಮೇಲೆ, ಈ ಮಿಶ್ರಣದಿಂದ ಕ್ರಿಯಾವರ್ಧಕವನ್ನು 
ಬೇರ್ಪಡಿಸಲು ಹೆಚ್ಚಿನ ರಾಸಾಯನಿಕಗಳು ಮತ್ತು ಶಕ್ಷಿಯನ್ನು ಬಳಸಬೇಕಾಗುತ್ತದೆ. ಆದರೆ, ಭಿನ್ನ ಸ್ವರೂಪದ 
ಕ್ರಿಯಾವರ್ಧನೆಯಲ್ಲಿ ರಾಸಾಯನಿಕ ಕ್ರಿಯೆಯ ಕ್ರಿಯಾವರ್ಧನೆ ಮಾಡಲು ಅದ್ರಾವ್ಯ (ಕರಗದಿರುವ), ಅಧಿಕ ಮೇಲೈ 
ಎಸ್ತಾರವಿರುವ ವಸ್ತುಗಳನ್ನು ಬಳಸುವುದರಿಂದ, ಕ್ರಿಯಾವರ್ಧಕವನ್ನು ಪ್ರಶಿಕ್ರಿಯಾ ಮಿಶ್ರಣದಿಂದ ಸರಳ ಸೋಸುವಿಕೆಯ 
ಮೂಲಕ ಬೇರ್ಪಡಿಸಬಹುದು. ಹಾಗಾಗಿ, ರಾಸಾಯನಿಕ ಸಂಶ್ಲೇಷಣೆಯಲ್ಲಿ ಬಹುಪಾಲು ಕೈಗಾರಿಕೆಗಳು ಭಿನ್ನ ಸ್ವರೂಪದ 
ಕ್ರಿಯಾವರ್ಧಕಗಳನ್ನು ಬಳಸುತ್ತವೆ. ಉದಾಹರಣೆಗೆ, ಪ್ಲಾಟಿನಂನೊಂದಿಗೆ ವೆನೆಡಿಯಂ ಪೆಂಟಾಕ್ಷೈಡ್‌ ಬಳಕೆ (ಸಲ್ಪ್ಯೂರಿಕ್‌ 
ಆಮ್ಲದ ಉತ್ಪಾದನೆಯಲ್ಲಿ) ಅಥವಾ ನುಣುಪಾಗಿ ಪುಡಿಮಾಡಿದ ಕಬ್ಬಿಣ (ಅಮೋನಿಯಾ ಉತ್ಪಾದನೆ ಮಾಡುವ ಹೇಬರ್‌ 


ಸ 
8 


ಅನಿಲಗಳ ಅಧಿಚೂಷಣೆ ಮಾಡಬಲ್ಲ ಒಔಶಗಳ ಸಾಮರ್ಥ್ಯದಿಂದಾಗಿ, ಅವು ಹಲವಾರು ಆಸಕ್ತಿದಾಯಕ ಅನ್ವಯಗಳನ್ನು 
ಹೊಂದಿವೆ. ವಾಹನ ಉದ್ಯಮ ಇದಕ್ಕೊಂದು ಉದಾಹರಣೆ. $80೫5 (ಚೆಜುಲಿಜ ೦ಟುಟುಟಿ ನಾಟಿಜ ಖರಿಜಚೆ ಠಈಚೆಛಡಿಿಇ) 
ಎಂಬ ಜರ್ಮನಿಯ ರಾಸಾಯನಿಕ ಕಂಪೆನಿಯು ಟ್ರಕ್‌ ಮಾದರಿ ಘೋರ್ಡ್‌-5509ನಂತಹ ವಾಹನಗಳಲ್ಲಿ ಅಓಉ (ಅರಟರಿಡಿಭಿಜಜ 
ಓಚೆಣಣಾಡಿಚಿಟ ಉಚಿ) ಗಳನ್ನು ಸಂಗಹಿಸಲು ಒಔಕಈ-ಒಳಗೊಂಡಿರುವ ಸಿಲಿಂಡರ್‌ಗಳನ್ನು ಅಭಿವೃದ್ಧಿಪಡಿಸಿದೆ. ಒಔಶಗಳು 
ಸಾಂಪ್ರದಾಯಿಕ ಸಿಲಿಂಡರ್‌ಗಳ ಸಂಗ್ರಹಣಾ ಸಾಮರ್ಥ್ಯದ 2-3 ಪಟ್ಟು ಹೆಚ್ಚು ಸಂಗ್ರಹ ಶಕ್ತಿ ಹೊಂದಿರುವುದರಿಂದ ಅವು 
ಸಿಲಿಂಡರ್‌ಗಳನ್ನು ಮರು ತುಂಬಿಸಬೇಕಾದ ಸಂದರ್ಭಗಳನ್ನು ಕಡಿಮೆ ಮಾಡುತ್ತವೆ. ಇದು ಗಮನಾರ್ಹ ಅನುಕೂಲ ಎನ್ನಿಸಿದರೂ, 
ಒಔಕಃ ಒಳಗೊಂಡಿರುವ ವಾಹನಗಳು ಮಾರಾಟಕ್ಕಿನ್ನೂ ಬರಬೇಕಿದೆ. 2014ರಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸಿದ ಅಂತರರಾಷ್ಟ್ರೀಯ 
ಕಚ್ಚಾ ತೈಲ ಬೆಲೆ ಇಳಿಕೆಯಿಂದಾಗಿ ಅಓಿಉ ಬಹಳಷ್ಟು ಅಗ್ಗವಾಗುವಂತೆ ಮಾಡಿತು ಮತ್ತು ಇಂತಹ ವಾಹನಗಳನ್ನು ವಾಣಿಜ್ಯ 
ರೀತ್ಯಾ ತಯಾರಿಸುವುದರ ಆರ್ಥಿಕ ಉತ್ತೇಜಕವನ್ನು ತಗ್ಗಿಸಿತು". 


ಮತ್ತೊಂದು ಉದಾಹರಣೆಯಲ್ಲಿ, ಓಣಒಚಿಣ ಟೆಕ್ಸಾಲಜಿಗಳಂತಹ ಕಂಪೆನಿಗಳು ಆರ್ಲೀನ್‌ (೧ಊ೨3), 

ಫಾಸ್ಟೀನ್‌ (ಕಊ3). ಅಥವಾ ಬೋರಾನ್‌ ಟೈಫ್ಲೂರೈಡ್‌ (ಈ3) ಗಳಂತಹ ವಿಷಕಾರಿ ಅನಿಲಗಳನ್ನು ಸಂಗ್ರಹಿಸಬಹುದಾದ 
(Mಔಓ-ಫಿ7 ಎನ್ನುವ) ಒಔಕಈ-ಸಿಲಿಂಡರ್‌ಗಳನ್ನು ಅಭಿವೃದ್ಧಿಗೊಳಿಸಿವೆ. ಅರೆವಾಹಕಗಳ ಉದ್ಯಮಗಳಲ್ಲಿ ಈ ಅನಿಲಗಳು 
ಪ್ರಮುಖ ಅನ್ವಯಗಳನ್ನು ಹೊಂದಿದ್ದರೂ, ಇವು ಬಹಳ ವಿಷಯುಕ್ತವಾಗಿದ್ದು, ಉಸಿರಾಟದ ಮೂಲಕ ಶರೀರ ಸೇರಿದರೆ, 
ಗಂಭೀರವಾದ ಹಾನಿಯುಂಟುಮಾಡುತ್ತವೆ. ಒಔಕ-ಸಹಿತ ಸಿಲಿಂಡರ್‌ಗಳು ಈ ಅನಿಲಗಳನ್ನು ವಾತಾವರಣದ ಒತ್ತಡಕ್ಕಿಂತ ಕಡಿಮೆ 
ಒತ್ತಡಗಳಲ್ಲಿ ಸಂಗ್ರಹಿಸುತ್ತವೆ. ಅನಿಲಗಳು ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳತ್ತ ಹರಿಯುತ್ತವೆ ಎಂಬ ಗುಣದಿಂದಾಗಿ, 


ಆ pe ಚ 


ಇದು ಭದವಾಗಿ ಮುಚ್ಚಿಲ್ಲದ ಸಂದರ್ಭದಲ್ಲಿ ಕೂಡ, ಅವುಗಳ ಸೋರಿಕೆಯ ಸಂಭವವನ್ನು ಕಡಿಮೆ ಮಾಡುತ್ತವೆ. 
(ಬಿ) ಕ್ರಿಯಾವರ್ಧನೆ (ಅಚಿಣಚಟಧಿ) 


ಅನಿಲ ಅಧಿಚೂಷಣೆಯೊಂದೇ (ಡಿಠೀಂಟ) ಒಔಕಈ ಗಳ ವಿಶಿಷ್ಟ ಲಕ್ಷಣವಲ್ಲ - ತಮ್ಮ ಅತ್ಯಧಿಕ ಮೇಲ್ಮೈ 


ವಿಸ್ತಾರಗಳ ಕಾರಣದಿಂದ ಅವು ರಾಸಾಯನಿಕ ಕ್ರಿಯೆಗಳ ಕ್ರಿಯಾವರ್ಧನೆಗೆ ಉತ್ಕಷ್ಟವೆನಿಸಿವೆ (ಬಾಕ್ಸ್‌ 2 ನೋಡಿ). ಒಔಶಈ 


- ಆಧಾರಿತ ಕ್ರಿಯಾವರ್ಧನೆ ಮೂರರಲ್ಲೊಂದು ಕಾರ್ಯತಂತ್ರವನ್ನು ಒಳಗೊಂಡಿರುತ್ತದೆ. ಮೊದಲನೆಯ 
ಕಾರ್ಯತಂತ್ರದಲ್ಲಿ ಒಔಕಈ ಗಳ ರಂಧ್ರಗಳೊಳಗೆ ಲೋಹೀಯ ನ್ಯಾನೋ ಕಣಗಳನ್ನು ಅಧಿಚೂಷಿಸಲಾಗುತ್ತದೆ. 
ರಂಧಗಳೂಳಗೆ ಹರಡುವ (ಅುಜಿಜಿಣಿಜ) ಪ್ರಶಿಕ್ರಿಯಾಕಾರಿಗಳು, ಅಧಿಚೂಷಿತವಾಗಿರುವ ನ್ಯಾನೋಕಣಗಳ ಜೊತೆ 
ಪ್ರತಿಕ್ರಿಯಿಸಿ ಕ್ರಿಯಾವರ್ಧನೆ ಹೊಂದುತ್ತವೆ. (ಚಿತ್ತ 2ಎ ನೋಡಿ). ಇದನ್ನು ಆಲ್ವೀನ್‌ಗಳ ಹೈಡ್ರೋಜನೀಕರಣದಲ್ಲಿ ಮತ್ತು 
ಎಪಾಕೈೈಡ್‌, ಹೈಡ್ರೊಜನ್‌ ಪರಾಕ್ಸೈಡ್‌ ಮತ್ತು ಮೆಥನಾಲ್‌ಗಳ ಸಂಶ್ಲೇಷಣೆಯಲ್ಲಿ ಬಳಸುತ್ತಾರೆ (ಚಿತ್ರ 2ಬಿ ನೋಡಿ). 
ಬಾಕ್ಸ್‌ 3. ಆಲ್ಲಾಲ್‌ ಪ್ರತಿಕ್ರಿಯೆ: ಇದು ಆಲ್ಲಾಲ್‌ ಎಂಬ ಉತ್ಪನ್ನವನ್ನು ರೂಪಿಸಲು ಎರಡು ಕಾರ್ಬೊನಿಲ್‌ ಸಂಯುಕ್ತಗಳ 
ಸಂಯೋಜನೆಯನ್ನು (ಅಇಂಗಾಲ-ಆಮ್ಲಜನಕಗಳ ದ್ವಿಬಂಧಗಳನ್ನೊಳಗೊಂಡ ಸಂಯುಕ್ತಗಳು) ಒಳಗೊಂಡಿದೆ. 


ಫಿ ಪ್ರತಿಕಿಯಾಕಾರಿ--»- ಒಔಕಈ ಕ್ರಿಯಾವರ್ಧಕ-- ಜ ಉತ್ಪನ್ನ 


N ಫ್‌ NN m 
e) -  Metalion or cluster ( )- Porespace (0 - Adsorbed Metal nanoparticles 


ಲೋಹೀಯ ಅಯಾನ್‌ ಅಥವಾ ಗುಂಪು 
ಸರಂಧ್ರ ಜಾಗ 
ಅಧಿಚೂಷಿತ ಲೋಹದ ನ್ಯಾನೋಕಣಗಳು 


ಚಿತ್ರ 2. ಒಔಈ ಆಧಾರಿತ ಕ್ರಿಯಾವರ್ಧನೆಯನ್ನು ಸಾಧಿಸುವ ಕಾರ್ಯತಂತ್ರಗಳು. ಘ ಮತ್ತು ಜಗಳು 

ಪ್ರತಿಕ್ರಿಯಾಕಾರಿಗಳನ್ನು ಮತ್ತು ಉತ್ಪನ್ನವನ್ನು ಪ್ರತಿನಿಧಿಸುತ್ತವೆ. ಒಔಈ ಗಳನ್ನು ಘನಾಕಾರಗಳಾಗಿ ಚಿತ್ರಿಸಲಾಗಿದೆ. 
ಕಾರ್ಬನಿಕ ಸಂಯುಕ್ತ ಜೋಡಕಗಳನ್ನು, ಘನಾಕಾರವನ್ನು ರಚಿಸುವ ಕೆಂಪು ರೇಖೆಗಳಿಂದ ಸೂಚಿಸಲಾಗಿದೆ 
ಹಾಗೂ ನೀಲಿ ಗೋಳಗಳು ಲೋಹದ ಅಯಾನ್‌ಗಳು ಅಥವಾ ಗುಂಪುಗಳು. (ಎ) ಒಔಕ ನ ರಂಧ್ರದ 
ಜಾಗವನ್ನು ಲೋಹದ ನ್ಯಾನೋಕಣಗಳಿಗೆ ಕ್ರೆಯಾವರ್ಧಕ ಬೆಂಬಲವಾಗಿ ಬಳಸುವುದು. (ಬಿ) ಕಾರ್ಬನಿಕ 
ಸಂಯುಕ್ತ ಜೋಡಕಗಳನ್ನು ಕ್ರಯಾವರ್ಧಕ ಗುಂಪುಗಳೊಂದಿಗೆ ಕ್ರಿಯಾಶೀಲಗೊಳಿಸುವುದು (ಖ ನಿಂದ 
ಪ್ರತಿನಿಧಿಸಲಾಗಿದೆ). (ಸ) ಲೋಹದ ಅಯಾನ್‌ ಅಥವಾ ಗುಂಪನ್ನು ಕ್ರಯಾವರ್ಧನೆಗೆ ಬಳಸುವುದು. 


ಅಡಿಜಜುಣಿ: ಎಠಿಜಟ ಅಠಡಿಟಿಜಟುರಿ. ಮಛಿಜಭಟಿಜ: ಅಅ-೬ಜ. 


Luminescence 
Reaction with explosive, NH, 


ethanol etc 


Response ———— Capacitance Calculating the concentration of 


————— explosive, NH, ethanol etc. 
based on the amount of response 


Interference 


Sensor MOF Voltage 


ಚಿತ್ರ 3 ಒಔಕಈ ಅನ್ನು ರಾಸಾಯನಿಕ ಸಂವೇದಕವಾಗಿ ಬಳಸಲು ಒಂದು ಸಾಮಾನ್ಯ ಯೋಜನೆ 
ಅಡಿಜಜುಣಿ: ಎರಿಜಟ ಅಂಡಿಟಿಜಟುರಿ. ಮಛಿಜಟಿಜ: ಅಅ-೬ಜ. 


(ಚಿತ್ರ ವಿವರಣೆ) 

ಜಟರಿತಿ ಣಜ ಛಿನಛಜ) 

ಖಜಭಟಿಂಡಿ ಒಔಶ ಸಂವೇದಕ ಒಔರ 
(೦ಛತಿಜ ಬುಜ ಚಿಡಿಡಿಂತಿ) 


ಖಜಚೆಛಿಣುರಟಿ ಹಿಣ್ಣು ಜಧಿರಿಟಧುತಜ ಓಊ2, ಎಥನಾಲ್‌ ಇತ್ಯಾದಿ 


ಓಊಂ2 ಜಣುಚಿಟಿರಟ ಜಣಲಿ ಸ್ಲೋಟಕದೊಂದಿಗೆ ಕಿಯೆ 


(೦ಡಿಡಿಣತಿ ನಜಚೆಜ) 


ಖಭರಿರಟಿಜ ಪ್ರತಿಕ್ರಿಯೆ 


(೦ಡಿಡಿತಿ ಣರಿಠಿ ಣಠ ಛರಿಣಣರಟ) 


ಐಣಾಟುಟಿಜಿಛಿಜಟಿಲಿಜ ದೀಪ್ತಿ 
ಅಚಿಠಿಚಿಲಿಣಚಿಟಿಲಿಜ ಧಾರಕತೆ 
ಖಟಿಣಜಡಿಜಿಜಡಿಜಟಿಛಿಜ ವ್ಯತಿಕರಣ 
ಗಿರಟಣಚೆರಜ ವೋಲ್ಲೇಜ್‌ 


(೦ಡಿಡಿಣತಿ ನಜಚೆಜ ಚಿಜಿಣಜಡಿ ಣಉುಜ, ಡಿಣಾಚಿಡಿಜ ಛಡಿಚಿಛಿ೫ಜಣ) 


ಅಚಿಟಛಿನಟಚಿೀೀುಟಿರಿ ಣಜ ಛಿಂಟಿಛಿಜಟಿಣಡಿಚಿಣುರಟಿ ಪ್ರತಿಕ್ರಿಯೆಯ ಆಧಾರದ ಮೇಲೆ ಸೋಟಕ 
ಎಥನಾಲ್‌ 
ಅಜಿ ಜಥುಠಿಟಧುತಿಜ, ಓಗಊೂ2 ಜಣುಚಿಟಿರಟ ಜಣಲಛಿ ಇತ್ಯಾದಿಯ ಸಾಂದ್ರತೆಯನ್ನು ಲೆಕ್ಕ ಹಾಕುವುದು 


ಬಾಕ್ಸ್‌ 4 ಮೈಕೇಲ್‌ ಸಂಕಲನ: ಇದು ಅ-ಅ ಅಪರ್ಯಾಪ್ತ ಕಾರ್ಬೊನೈಲ್‌ ಸಂಯುಕ್ತವು ನ್ಯೂಕ್ಷಿಯೋಫೈಲ್‌ 
ನೊಂದಿಗೆ (ಒಂದು ಎಲೆಕ್ಟಾನ್‌ ಜೋಡಿಯನ್ನು ದಾನ ಮಾಡಬಲ್ಲ ಒಂದು ಸಂಯುಕ್ತ) ಪ್ರತಿಕ್ರಿಯೆ ನಡೆಸಿದಾಗ 
ಸಂಭವಿಸುತ್ತದೆ. 

ಬಾಕ್ಸ್‌ 5 ದೀಪ್ತಿ: ಒಂದು ವಸ್ತುವನ್ನು ಯಾವುದೇ ಶಕ್ತಿಗೆ (ಉಷ್ಣ ಶಕ್ತಿಯನ್ನು ಹೊರತು ಪಡಿಸಿ) ಒಳಪಡಿಸಿದಾಗ 
ಬೆಳಕನ್ನು ಹೊರ ಸೂಸುವ ಕ್ರಿಯೆ. ಈ ಶಕ್ತಿಯು ಆಪಾತ ಘೋಟಾನ್‌ಗಳು ರೂಪದಲ್ಲಿರಬಹುದು (ದ್ಯುತಿ ದೀಪ್ತಿ), 
ಯಾಂತ್ರಿಕ ಬಲಗಳು (ಯಾಂತ್ರಿಕ ದೀಪ್ರಿ, ವಿದ್ಯುತ್‌ ಶಕ್ತಿ (ವಿದ್ಯುದೀಯ ದೀಪ್ತಿ) ಅಥವಾ ಶಬ್ದದ 
ರೂಪದಲ್ಲಿರಬಹುದು (ಶಬ್ದ ದೀಪ್ತಿ. ಒಂದು ದೀಪ್ತಿ ಶೀಲ ವಸ್ತು ಈ ಶಕ್ತಿಯನ್ನು ಹೀರಿಕೊಂಡು ಅದಕ್ಕಿಂತ 
ಕಡಿಮೆ ಶಕ್ತಿಯುಳ್ಳ ಬೆಳಕನ್ನು ಹೊರ ಸೂಸುತ್ತದೆ. ಇಂತಹ ವಸ್ತುಗಳಿಗೆ ಉದಾಹರಣೆ, ಹೊಳೆಯುವ ಕಡ್ಡಿಗಳು, 
"ಕತ್ತಲಲ್ಲಿ ಹೊಳೆಯುವ' ಕೈಗಡಿಯಾರ, ರಸ್ತೆ ಸಂಕೇತಗಳು ಇತ್ಯಾದಿ. 

ಬಾಕ್ಸ್‌ 6. ರಾಸಾಯನಿಕ ಸಂವೇದಕಗಳು: ಇತರ ಅಣುಗಳೊಂದಿಗೆ ವರ್ತಿಸಿ, ವೋಲ್ಡೆಜ್‌, ಧಾರಕತೆ, ದೀಪ್ತಿ 
ಅಥವಾ ಇತರ ಭೌತ ಗುಣಗಳಲ್ಲಿ ಅಳೆಯಬಹುದಾದಷ್ಟು ಬದಲಾವಣೆಯನ್ನು ತರುವ ಅಣುಗಳು. ಅವು 
ಗ್ಲೂಕೋಸ್‌ ಮಾಪಕಗಳು (ರಕ್ತದಲ್ಲಿನ ಗ್ಲೂಕೋಸ್‌ ಮಟ್ಟ ಅಳೆಯಲು) ಮತ್ತು ಉಸಿರು ವಿಶ್ಲೇಷಕಗಳು 
(ಉಸಿರಿನಲ್ಲಿ ಆಲ್ಕೊಹಾಲ್‌ ಮಟ್ಟ ಅಳೆಯಲು) ಮುಂತಾದ ಅನ್ವಯಗಳಲ್ಲಿ ಉಪಯುಕ್ತ. 


ಮತ್ತೊಂದು ಕಾರ್ಯತಂತ್ರದಲ್ಲಿ, ಕ್ರಿಯಾವರ್ಧಕ ಚಟುವಟಿಕೆಯುಳ್ಳ (ಗ್ಹಾನಿಡೀನ್‌, ಫೀನೈಲಲಾನೀನ್‌, ಪ್ರೋಲೀನ್‌, 
ಇಮಿಡಾಜೋಲ್‌ ಮುಂತಾದ) ಕ್ರಿಯಾಶೀಲ ಗುಂಪುಗಳನ್ನು ಒಔಈ ಗಳ ಕಾರ್ಬನಿಕ ಸಂಯುಕ್ತ ಲಿಗ್ಯಾಂಡ್‌ಗಳೊಂದಿಗೆ 
ಜೋಡಿಸಲಾಗುತ್ತದೆ. ಇಂತಹ ಒಔಈ ಗಳನ್ನು ಆಲ್ಲಾಲ್‌ ಕ್ರಿಯೆಗಳು (ಬಾಕ್ಸ್‌ 3 ನೋಡಿ), ಮೈಕೇಲ್‌ ಸಂಕಲನ (ಬಾಕ್ಸ್‌ 4 
ನೋಡಿ), ಇತ್ಯಾದಿ ಕೆಲವು ಮೂಲಭೂತ ಕಾರ್ಬನಿಕ ಸಂಯುಕ್ತ ಪರಿವರ್ತನೆಗಳ ಕ್ರಿಯಾವರ್ಧನೆ ಮಾಡಲು 
ಉಪಯೋಗಿಸುತ್ತಾರೆ. 

ಮೂರನೆಯ ಕಾರ್ಯತಂತ್ರದಲ್ಲಿ, ಕ್ರಿಯಾವರ್ಧನೆಯು ಒಔಕಈ ಗಳ ಲೋಹದ ಗುಂಪುಗಳಲ್ಲಿ ಜರುಗುತ್ತದೆ (ಚಿತ್ರ 2ಸಿ ನೋಡಿ). 
ಉದಾಹರಣೆಗೆ, ಟೈಟಾನಿಯಂ ಆಧಾರಿತ ಒಔಕಈ ಗಳನ್ನು ಪ್ರಖ್ಯಾತ ಜೀಗ್ದರ್‌-ನಟ್ಟಾ ಕ್ರಿಯೆಯ (ಎಥಿಲೀನ್‌ಅನ್ನು 
ಪಾಲಿಎಧಿಲೀನ್‌ ಆಗಿ ಪಾಲಿಮರೀಕರಿಸುವುದು) ಕಿಯಾವರ್ಧನೆ ಮಾಡಲು ಬಳಸಲಾಗಿದೆ. ಶ್ರೇಷ್ಠ (ಟಿಂಛಟಜ) ಲೋಹಗಳ 
(ರೋಡಿಯಂ, ಪ್ಲಾಟಿನಂ, ರುಥೇನಿಯಂ ಅಥವಾ ಪೆಲಾಡಿಯಂಗಳಂತಹ ಲೋಹಗಳು) ಗುಂಪುಗಳನ್ನು ಒಳಗೊಂಡಿರುವ 
ಒಔಕಈಗಳು ಹೈಡ್ರೋಜನೀಕರಣ ಪ್ರತಿಕ್ರಿಯೆಗಳ ಕ್ರಿಯಾವರ್ಧನೆಯಲ್ಲಿ ಪರಿಣಾಮಕಾರಿಯೆಂದು ಸಾಬೀತಾಗಿದೆ. ಪ್ರಸ್ತುತ 


ನಡೆಯುತ್ತಿರುವ ಸಂಶೋಧನೆಗಳು ಒಂದಕ್ಕಿಂತ ಹೆಚ್ಚು ಕ್ರಿಯೆಗಳ ಕ್ರಿಯಾವಧ್ದೆ ಮಾಡಬಲ್ಲ ಹೆಚ್ಚು ಪರಿಣಾಮಕಾರಿ ಮತ್ತು 
ಹೆಚ್ಚು ಸ್ಥಿರವಾದ ಒಔಶಈಗಳನ್ನು ತಯಾರಿಸುವತ್ತ ನಡೆದಿದೆ". 


(೩) ದೀಪ್ತಿ 

ಲ್ಯಾಂಥನೈಡ್‌ ಧಾತುಗಳಾದ (ಉದಾಹರಣೆಗೆ, ಯೂರೋಪಿಯಮ್‌, ಡಿಸ್‌ಪ್ರೋಸಿಯಮ್‌ ಇತ್ಯಾದಿ) ದೀಪ್ತಿಶೀಲ ವಸ್ತುಗಳನ್ನು 
ಅಥವಾ ಕಾರ್ಬನಿಕ ಸಂಯುಕ್ತಗಳನ್ನು (ಉದಾಹರಣೆಗೆ, ಪೋರ್ಫಿರೀನ್‌ಗಳು, ವರ್ಣಗಳು) ಬಳಸಿ”: ೫ ತಯಾರಿಸಿ ಒಔಕಈ 
ಗಳನ್ನು ದೀಪ್ತಿಶೀಲವಾಗಿಸಬಹುದು (ಬಾಕ್ಸ್‌ 5 ನೋಡಿ). ಒಔಈ ಗಳು ಯಾವುದೇ ಅಪೇಕ್ಷಿತ ಬಣ್ಣದಲ್ಲಿ ದೀಪ್ತಿ ಸಾಧಿಸಲು 
ಸಮರ್ಥವಾಗಿವೆ. ಉದಾಹರಣೆಗೆ, ಪರಿಶುದ್ಧ ಬಿಳಿಯ ಬೆಳಕನ್ನು ಉತ್ಪಾದಿಸುವ ಸಾಮರ್ಥ್ಯವಿರುವ ಒಔಕಶಈ ಗಳು ಬೆಳಕಿನ 
ದೀಪ ಉದ್ಯಮದಲ್ಲಿ (ಟುರುಣುಟಿರ ನಟಿಜಣಣಡಿಧಿ) ಪ್ರಮುಖ ಅನ್ವಯಗಳನ್ನು ಹೊಂದಿದೆ! 


(ಡಿ) ರಾಸಾಯನಿಕ ಸಂವೇದಕಗಳು 


ಅತ್ಯಂತ ಸಾಮಾನ್ಯ ವರ್ಗದ ಒಔಕಈ ಸಂವೇದಕಗಳು (ಬಾಕ್ಸ್‌ 6 ನೋಡಿ) ದೀಪ್ತಿಯಲ್ಲಿ ಅಳಯಬಹುದಾದಷ್ಟು 
ಬದಲಾವಣೆ ತರಬಲ್ಲ ಸಾಮರ್ಥ್ಯವನ್ನು ಆಧರಿಸಿವೆ. ಉದಾಹರಣೆಗೆ, ಟೆಟ್ರಫಿನೈಲೀನ್‌ ಜೋಡಕಗಳನ್ನು ಅಥವಾ ಲ್ಯಾಂಥನೈಡ್‌ 
ಒಳಗೊಂಡಿರುವ ಒಔಕಈಗಳನ್ನು ಸ್ಫೋಟಕಗಳು ಮತ್ತು ಭಾರಲೋಹ ಅಯಾನ್‌ಗಳನ್ನು ಪತ್ತೆ ಹಚ್ಚಲು 
ಉಪಯೋಗಿಸಲಾಗುತ್ತಿದೆ. ಸ್ಪೋಟಕಗಳಲ್ಲಿನ ನೈಟ್ರೋ ಗುಂಪುಗಳು (ಓಔ)) ಮತ್ತು ಒಔಕಈಗಳಲ್ಲಿನ ಜೋಡಕಗಳ ನಡುವೆ 
ಹೈಡ್ರೊಜನ್‌ ಬಂಧಗಳ ರಚನೆಯು ದೀಪ್ತಿಯ ಪ್ರಕಾಶದಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. 


ಮತ್ತೊಂದು ವರ್ಗದ ಒಔಕಈ ಸಂವೇದಕಗಳು ಧಾರಕತೆಯಲ್ಲಿ ಬದಲಾವಣೆ ತರುವ ಸಾಮರ್ಥ್ಯವನ್ನು ಆಧರಿಸಿವೆ. ಅವುಗಳಲ್ಲಿ 
ಕೆಲವು, ಉದಾಹರಣೆಗೆ, 25 ಠಿಠಿಛ (ಿಚಿಡಿಣ ಠಿಜಡಿ ಉುಟಟುತಟಿ) ನಷ್ಟು ಕಡಿಮೆ ಅಮೋನಿಯಾ ಸಾಂದ್ರತೆಯನ್ನು ಪತ್ತೆ 
ಹಚ್ಚೆಬಲ್ಲವು. ಮೂರನೆಯ ವರ್ಗದ ಒಔಕಈ ಸಂವೇದಕಗಳನ್ನು ಎಥನಾಲ್‌, ಪ್ರೋಪೇನ್‌, ಮತ್ತು ನೀರುಗಳಲ್ಲಿನ 
ವ್ಯತಿಕರಣದಲ್ಲಿ ಅಳೆಯಬಹುದಾದ ಬದಲಾವಣೆಯನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತಿದೆ (ಚಿತ್ರ 3 ನೋಡಿ)'. 

ಒಔಕಈ ರಾಸಾಯನಿಕ ಸಂವೇದಕಗಳ ಬಳಕೆಯ ಬಗ್ಗೆ ಪ್ರಸ್ತುತ ನಡೆಯುತ್ತಿರುವ ಸಂಶೋಧನೆಯು ಹೆಚ್ಚಿನ ನಿರ್ದಿಷ್ಟತೆಯುಳ್ಳ 
ಸರಳ ಸಾಧನಗಳನ್ನು ತಯಾರಿಸುವ ಗುರಿಹೊಂದಿವೆ. ಒಂದೇ ಒಂದು ನಿರ್ದಿಷ್ಟ ವಿಶ್ಲೇಷಕಕ್ಕೆ ಸಂದಿಸಬಲ್ಲ ಒಔಕಈ 
ಸಂಶ್ಲೇಷಣೆಯು ನಿಜಕ್ಕೂ ಬಹಳ ಕಷ್ಟಕರವಾಗಿದ್ದು ಈಗ ಅದೇ ಸಕ್ರಿಯ ಸಂಶೋಧನಾ ಕ್ಷೇತ್ರವಾಗಿದೆ. 


ಕೊನೆಯ ಮಾತು 
ಕಳೆದ ಎರಡು ದಶಕಗಳಲ್ಲಿ ಒಔಕಗಳ ರಾಸಾಯನಿಕ ವಿಜ್ಞಾನ ಕ್ಷೇತವು ಸಾಕಷ್ಟು ವಿಸ್ತರಿಸಿದೆ. 1999ರಲ್ಲಿ 


ಸಂಶ್ಲೇಷಿಸಲಾದ ಕೆಲವು ಒಔಕಗಳೂಂದಿಗೆ ಆರಂಭಿಸಿ, ಪ್ರಸ್ತುತ ಪ್ರತಿ ವರ್ಷವೂ ಕಡೇ ಪಕ್ಷ 6000 ಹೊಸ ಒಔಕಈ ಗಳ 
ರಚನೆಯ ಬಗ್ಗೆ ಪ್ರಕಟವಾಗುತ್ತಿದೆ. ಸಂಶೋಧನೆಯು ಅನಿಲ ಅಧಿಚೂಷಣೆ ಮತ್ತು ಕ್ರಿಯಾವರ್ಧನೆಯಿಂದ ಹಿಡಿದು ದೀಪ್ತಿ 
ಮತ್ತು ರಾಸಾಯನಿಕ ಸಂವೇದಕಗಳವರೆಗೆ ಅವುಗಳ ವಿವಿಧ ಅನ್ವಯಗಳ ಬಳಕೆಯನ್ನು ನಿಖರವಾಗಿ ನಿರೂಪಿಸಲು 
ಸಹಾಯಕವಾಗಿದೆ. ಅದು ಹೊಸ ಹೊಸ ಅನ್ವಯಗಳನ್ನು ಅಂದರೆ ಕಟ್ಟಡಗಳನ್ನು ಬಿಸಿಯಾಗಿ ಡುವುದು ಮತ್ತು 
ತಂಪಾಗಿರಿಸುವುದು, ಆರೋಗ್ಯ ರಕ್ಷಣೆಯ ಉತ್ಪನ್ನಗಳಿಗೆ ಸೂಕ್ಷಜೀವಿನಿರೋಧಕ ಲೇಪನಗಳನ್ನು ಉತ್ಪಾದಿಸುವುದು, 
ಗಾಳಿಯಿಂದ ತೇವಾಂಶವನ್ನು ಹೀರಿಕೊಳ್ಳುವುದು, ಮತ್ತು ವಿದ್ಯುತ್‌ ಸ್ಥಾವರಗಳಿಂದ ಹೊರಹೊಮ್ಮುವ ಮಲಿನ 
ಹೊಗೆಯಿಂದ ಕಾರ್ಬನ್‌ ಡೈಆಕ್ಸೈಡ್‌ ಅನ್ನು ಹೀರಿಕೊಳ್ಳುವುದು ಮುಂತಾದ ಹೊಸ ಹೊಸ ಅನ್ವಯಗಳ ಸಾಧ್ಯತೆಗಳನ್ನು 
ತೆರೆದಿದೆ. ಈ ಸುಧಾರಣೆಗಳು ಸಹವೇಲೆನ್ನಿಯ ಕಾರ್ಬನಿಕ ಸಂಯುಕ್ತ ಚೌಕಟ್ಟುಗಳು ಅಥವಾ ಅಔಕಈ (ಅಠಿತಚಿಟಜಟಿಣ 
ಔಡಿಂಚಿಟುಛಿ ಈಡಿಚಿಟಜತಿಂಡಿಇ”17) ಮತ್ತು ಮಿಶ್ರಜನ್ಯ ಅತಿಸೂಕ್ಷ್ಮ ರಂದ್ರಿತ ಪದಾರ್ಥ ಊಗ (ಊಧಿಛಡಿಜ 
ಗಟಣಡಿಚಿಟುಳಿಡಿಂಠಿಂಡಿಂಣ ಒಚಿಣಜಡಿಚಿಟ18) ಗಳೆಂಬ ಮುಂದಿನ ಪೀಳಿಗೆಯ ರಂಧ್ರೀಯ ವಸ್ತುಗಳ 


ಸಂಶ್ಲೇಷಣೆಯನ್ನು ಚಾಲನೆಗೊಳಿಸಿದೆ. 


ಇಂದು ಒಔಕಈಗಳು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲೆಂದರೆ, ಕಾರ್ಬನಿಕ ಸಂಯುಕ್ತಗಳ ಜೋಡಕಗಳನ್ನು 
ಉತ್ಪಾದಿಸಲು ಬೇಕಾದ ವಿಶೇಷ ವಿಧಾನಗಳು ಹಾಗೂ ವಿಶೇಷ ಕೌಶಲಗಳ ಕಾರಣದಿಂದ ಅವುಗಳನ್ನು ಉತ್ಪಾದಿಸಬೇಕಾದರೆ 
ತಗಲುವ ಅಧಿಕ ಖರ್ಚು! ಒಔಕ ಆಧಾರಿತ ಕೆಲವು ಉತ್ಪನ್ನಗಳ ಮೊದಲ ಕಂತು 2016ರಲ್ಲಿ!” ಮುಕ್ತ ಮಾರುಕಟ್ಟೆಗೆ 
ಬಂದಿರುವ ಕಾರಣ ಇದು ಹೆಚ್ಚು ದಿನ ಸವಾಲಾಗಿ ಉಳಿಯಲಾರದು ಎಂಬ ಭರವಸೆ ತಂದಿದೆ. 


10 


kkk kk kkk kk kkk 


ಟಿಪ್ಪಣಿ: ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಮೂಲ:: ಒಔಈ-5. ಖಠಟಿಧಿ 5ಜುಟಜ, ಘುಉಟಜಜುಚಿ ಅಠಟಟರಠಭಟಿ. ಗಿಖಣ: 
೩ಣಣಧಿ://ಛಿರಿಟಟರಟಿ.ಹಿಳಉಟಜಜುಚಿ.ಉಡಿ೦/Jೀಉ/ 
ಶಖಟಜ:ಒಔಶ-5.ಠಿಟಿರ. ಮಛಿಜಟಿಜ: ಅಅ-ಜ-ಖಂ. 


ಆಕರಗಳು 

1. ಓಜಟರಿಟಿ ಎ. ಆ & ಅಚೆಡಿಛಜಛಿಇ ಎ. (2017). “ಔಜಿಜಿ-ಉಡಿಜ ಆಜತುಛಿಜಿ ಆಡಿಚಿತಿ ಆಡಿಟಿಉಟಿರ ಘಚಿಣಜಡಿ ಜಿಡಿಂಟ ಆಡಿಧಿ ಉಡಿ”. ಖಛಿಜಟಿಣುಜಿಛಿ 
೦ಟಜಡಿಲಛಿಚಿಟಿ. ಗಖಐ: ೩೧ಣಧಿ://ತಿತಿತಿ.ಛಿಜಟೀಉಜಿಛಿಚಿಟಜಡಿಲಿಚಿಟಿ.ಛಿರಟ/ಚಿಡಿಣುಛಿಟಜ/ 

೧ಚಿಡಿತಜಿಣುಟಿರ-ಛಿಟಜಚೆಟಿ-ಶಿಜಿಣಜಡಿ-ಜಿಡಿಂಟ-ಚುಡಿ/ 

2. ಘರಿಡಿಟಜ ಇಲಛಿರಿಟಿರಟುಳಿ ಈರಠಡಿಣಟ. ಖಿಠಠಿ 10 ಇಟಜಡಿರುಟಿರ ಖಿಜಛಿಟಿಶಟರಿರುಜ 2017. ಗಿಖಐ: 
ಣಣರಠಿ://ತಿತಿತಿ3.ತಿಜಜಿರಡಿಣಟ.ರಡಿರಿ/ಜಠಛಿ/ಘಇಕ_ಖಿಠಠಿ_10_ಇಟಜಡಿರುಟಿರ_ಖಿಜಲಿಟಿರಿಟರಿರಿಭಿ-ಡಿಜಠಿಂಡಿಣ_2017.ರಿಜಜಿ. 


3. 2ಚಿಣಣಜಟಿ ಖ.ಖ ಜಣ ಜಿಟ. (2013). ಖಜಡಿಟುಟಿಂಟರಿಂಧಿ ಅಜಿ ಒಜಣಬಿಟ-ಔಡಿರಚಿಟುಛಿ ಈಡಿಬೆಟಜತಿರಿಡಿಇ ಚಿಟಿಜ ಅಠಿಠಡಿಜುಟಿಚಿಣುರಿಟಿ ಕರಟಧಿಟಜಢಿ (ಯಗಿಕಂಅ 
ಖಜಲಛಿರಿಟಟಜಟಿಜಚೆಣುಿಟಿ 2013). ಕಣಾಡಿಜ ಚಿಟಿಜ ೦ಠಿರಿಟುಜಜ ಅಜಟುಣಡಿಧಿ 

85, 8 (2013): 1715. 

4. ಗಿಚಿಣಾರುಚಿಟಿ ಔ. (1999) ಕಂಡಿಂಣ ಚಿಡಿಣುಜಿಲಿಚಿಟ ಛಿಡಿಧಿಣಚಿಟ. ಓಚೆಣನಾಡಿಜ ಒಬಟಜಿಣರಟಿಜಿ ಅಡಿಧಿಣಚಿಟಟರರಡಿಚಿಕಿಧಿ. ಗಿಖಐ: 
೩ಣಣರಧಿ://ತಿತಿತಿ.ಟಿಚಿಣಣಾಡಿಜ.ಛಿರಿಟ/ಬುಬಜಭಿಣರಟಿಚ/ಯುಟಜಲಿಡಿಧಿಣಚಿಟ/ಜಿಣಟಟ/ಜುಟಜಧಛಿಡಿಧಿಣಚಿಟ22ಣಟಟ. 

5. ಊಧಢಿಉಟಿ 8 ಈ. ೩ ಖಠಿಛರಿಟ ಖ. (9೪೦). ಆಜುರಂಟಿ ಚಿಟಿಜ ಅಠಿಟಿಣಡಿಣಛಿಣುಿಟಿ ಠಜಿ ಚಿ ಓಜತಿ ಅಟಭಿ ಅಜಿ ಖಛಿಚಿಜಿಜಿರಿಟಜುಟಿರ-ಖುಳಾಜ ಒಬಚೆಣಜಡಿಚಿಟ 
ಅಠಟರಿಡುಟಿ೦ ಉಟಿಜಿಟುಣಜ ಕಠಟಧಿಟಜಡಿಛಿ ಈಡಿಚೆಟಜತಿಂಡಿಲ ಅಜಿ 

3ಆ-ುಟಿಳಜಜ ಒಂಟಜಲಛಿಣಟಚಿಡಿ ಖಠಜ. ಎರಣಾಡಿಟಿಚಿಟ ಐಜಿ ಉುಜ ೦ಟಜಡಿಲಿಚೆಟಿ ಉಜಟುಛಿಚಿಟ ಖಠಲಿಜಣಧಿ 112, 4: 1546-54. 

6. ಖು ಊ. ಜಣ ಚಿಟ. (99೨9). ಆಜುರಟ ಚೆಟಿಜ ಖಧಿಟಿೀಣುಜು ಅಜಿ ಜಿಟಿ ಇಥಿಛಿಜರೀಉುಟಿಚಿಟಟಧಿ ಖಣಚೆಛಟಜ ಜೆಟಿಜ ಊುರುಟಧಿ ಕಠಡಿಂಣ ಒಜಣಬೆಟ-ಔಡಿರಚಿಟುಛಿ 
ಶಈಡಿಚಿಟಜತಿರಡಿಲ. ಓಚೆಣಣಾಡಿಜ 402, 6759: 276-79. 

7. ಈಣಾಡಿನಾಇಚಿತಿಚಿ, ಊ. ಜಣ ಜಚಿಟ. (2013). ಖುಜ ಅಜಟುಣಡಿಥಿ ಚಿಟಿಜ ೦ಠಿಶಿಟುಭಿಚಿಣಟಿ ಅಜಿ ಒಜಣಜಚಿಟ-ಔಡಿಂಚಿಟುಳಿ ಈಡಿಚಿಟಜತಿಂಡಿಲ. ಖಲಿಜಟಿಛಿಜ 341, 
6149: 1230444. 

8. ಈಚಜಿಡಿಚಿ ಔ. ಏ. ಜಣ ಚಿಟ. (2012). ಒಜಣಚಿಟ-ಔಡಿಂಚಿಟುಲಿ ಈಡಿಚಿಟಜತಿಂಡಿಇ ಒಚಿಣಜಡಿಚಿಟ ಹಿಣ್ಣು ಗಟಣಡಿಚುರ್ಲು ಖಣಾಡಿಜಿಚಿಛಿಜ ೦ಡಿಜಭಿ: ೫ ಣುಜ ಖಳಾಧಿ 
ಐಜಿ ಬುಟುಣಳ ಎಂಣಡಿಟಿಚಿಟ ಠಜಿ ಣುಜ 


34, 36: 15016-21. 

9. ಚಿಜುಟಣಟ ಅ. (2014). ಓಜತಿ ಖಜಲಯಿಟಿಂಟರರಧಿ ಒಚಿಳಾಜ ಓಚೆಣನಾಡಿಚಿಟ ಉಭಿ ಒಚೆಡಿ೫ಜಣಬೆಛಟಜ. 80೫ಖಕಈ ಖಣ ಗಿಖಖ: 
೩ಣಣರಿ://ತಿತಿತಿ.ಬಿಣಣರಿಟರಣುತಿಜ.ಛಜಿಜಿ.ಛಿರಟ/ಟರಿಜಿ_ಉಜಲಯಿಟಿರಟರಿರಧಿ_ಟಿಚಿಣಣಾಡಿಚಿಟ_ರಿಚಿ/. 

0. ಓರಣಟಚಿಟಿ ಓ. (2017). ಒಔಕ ಈಟಿಜ ಚಿ ಗಜ. ಮಿಜ ಖಠಂಧಿಚಿಟ ಖರಠಛಿಜಣಧಿ ಠಜಿ ಅಜಟುಣಡಿಧಿ. ಗಖಣಐ: 
೩ಣಣಧಿ://ತಿತಿತಿ.ಛ್ಲಿಜಟುಣಡಿಧಿತಿರಡಿಟಜ.ಛಿರಟ/ಜಿಜಚಿಣನಾಡಿಜ/ಟರಜಿ-ಜಿಟಿಜ-ಚಿ-ಣಜ/2500508.ಜಿಡಿೀೀಣುಭಿಟಜ. 

1. ಉಚೆಛಿರಟಿ ಎ. ಜಣ ಜಟ. (2013). ಒಜಣಚಿಟ ಔಡಿಂಚಿಟಿಛಿ ಈಡಿಚಿಟಜತಿರಡಿಳ ಅಚಿಣಚಿಟಧಿ: ಕೆಣಂ ಗಿಜೆಜು? ೦ಅಖ ಅಚಿಣಚೆಟಧಿಿ 4, 2: 361-78. 

2. ಘಜಟಿ ಜ. ಜಣ ಜಿಟ. (2017). ಯಟಿಣಡಿರಿಜಣಾಛಿೀಣುತಿಟಿ ಅಜಿ ಖಜಿಜ-ಉಡಿಜಜಟಿ-ಟಣಾಜ ಕಟಣಾಂಡಿಭಛಿಜಟಿಣ ಆಧಿಜ ಂಟಿಣಕಿ ಚಿ ಒಜಣಬೆಟ-ಔಡಿ೦ಚಿಟುಳಿ 
ಶಈಡಿಚೆಟಜತಿರಡಿಇ ಜಿಂಡಿ ಖಣಾಟಿಚಿಛಟಜ ಫಖಿಣಜ ಖುರಿಣ ಇಟುಣಟಿ. ೦ಜತಿಚೆಟಿಛಿಜಜ 

ಒಚಿಣಜಡಿಿಚಿಟ 29, 37: 1700778. 

3. ಘಚೆಟಿರ ಫಿ. ಜಣ ಜೆಟ. (2017). ಊುರುಟಧಿ ಇಜಿಜಿಛುಜಟಣ ಘಫಮುಣಜ-ಖುರಿಣ ಇಟುತಟಿ ಜೆಟಿಜ ಗಿಗಿ-ಗುಭಿಟಜಓಿಯಖ ಐಣಟುಟಿಜಛಿಜಟಿಛಿಜ ಖಜಟುಟಿರಿ ಠಜಿ 
ಐಚಿಟಿಣುಚಿಟುಜಜ ಒಜಣಚಿಟ-ಔಡಿಂಚಿಟುಲಿ ಈಡಿಚಿಟಜತಿಂಡಿಇ. ಅಡಿಧಿಣಚಿಟ 

ಉಡಿಂತೀಣ್ನು & ಆಜುರಟಿ 17, 4: 2178-85. 

4. ಖಚಿತಚಿ ಆ. ಈ. ಜಣ ಚಿಟ. (2012). ಖಟಣಡಿಟುಿಛಿ 2ಡಿರಿಚಿಜ- ಚಿಟಿಜ ಫಖಣಜ-ಖಮರ್ದಿಣ ಇಟುರಿಟಿ ಛಧಿ ಚಿ ಖಿಣಟಿಜಜ, ಅಠಡಿಡಿಣರಚಿಣಜಜ ಒಜಣಚಿಟ- 
ಔಡಿಂಚಿಟುಳಿ ಈಡಿಚಿಟಜತಿಂಡಿಲ. ಎರಿನಡಿಟಿಚಿಟ ರಜಿ ಉುಜ ೦ಟಜಡಿಛಿಚಿಟಿ ಉಜಟುಛಿಚಿಟ 

ಖಠಲಛಿಜಣಧಿ 134, 9: 3983-86. 

5. ಖುಣಣರಿತಚಿ ಓ. 8 ಜಣ ಜಟ. (2013). ಖಜಟಜಛಿಣುತಿಜ ಖಿಣಡಿಟಿ-ಅಟಿ ೦ಟಟರಟುಚಿ ಖಜಟುಟಿರ ಇಟಿಚೆಛಟಜಜ ಛಧಿ ಊರು-ಖಜಟರಧಿಜಡಿಚಿಣಣಾಡಿಜ 
ಶಟನಾಂಡಿಜಛಿಜಟಿಛಿಜ ೨ಟಿ ಒಜಣಚೆಟ-ಔಡಿಂಚಿಟುಛಿ ಈಡಿಚಿಟಜತಿರಡಿಲ ಹಿಣ್ಣು ಔರಿಜಟಿ ಒಜಣಚೆಟ 

ಖುಣಜಿ. ಎರಣಾಡಿಟಿಚಿಟ ಅಜಿ ಉುಜ ೦ಟಜಡಿಲಿಚಿಟಿ ಅಉಜಟುಛಿಚಿಟ ಖಂಠಲಿಜಣಧಿ 135, 36: 13326-9. 

6. ಏಡಿಜಟಿರಿ, ಇ. ಇ. ಜಣ ಚಿಟ. (2012). ಒಜಣಚಿಟ-ಔಡಿಂಚಿಟುಳಿ ಈಡಿಚಿಟಜತಿಂಡಿಳ ಒಚೆಣಜಡಿಚಿಟ ಭೆ ಅಉಜಟುಭಿಚೆಟ ಖಜಭರಢಿ. ಅಉಜಟುಭಿಚೆಟ ಖಜತುಜತಿ 112, 2: 
105-25. 

7. ಅಣ್ಣಿ ೦. ಕ. ಜಣ ಜಿಟ. (2005). ಕಠಡಿಂಣು, ಅಡಿಥಿಣಚಿಟಟುಟಿಜ, ಅರತಚಿಟಜಟಿಣ ಔಡಿಂಚಿಟುಛಿ ಈಡಿಚಿಟಜತಿಶಡಿಲಇ. ಖಛಿಜಟಿಛಿಜ 310, 5751: 1166-70. 

8. ಏಣಾಟಚಿಡಿ ೦. ಜಣ ಚಿಟ. (2017). ಊಧಿಛಡಿಜ ಗಟಣಡಿಚಿಟುಲಿಡಿರಿಂಡಿಂಣ ಒಚಿಣಜಡಿಚಿಟ (ಊಗಹಿ) ಹಿಣ್ಣು ಇಟುಿಚೆಟಿಛಿಜಜ ಖಣಚೆಛುಟುಣಧಿ ಚಿಟಿಜ ಖಡಿಚಿಛಿಜ 
ಅಚೆಡಿಛರಟಿ ಅಚಿಠಿಣಣಾಡಿಜ ಕಿಜಡಿಜಿಂಡಿಟಚೆಟಿಲಿಜ. ಅಉಜಟುಲಿಚಿಟ ಅಂಟಟನಾಟುಛಿಚೇಣು ಟಿ 53, 44: 5946-49. 


ಜೋಯಲ್‌ ಕಾರ್ನೆಲಿಯೊ ಮಂಗಳೂರಿನವರು. ಅವರು ಮಂಗಳೂರಿನ ಸೇಂಟ್‌ ಅಲೋಶಿಯಸ್‌ ಕಾಲೇಜಿನಲ್ಲಿ 
(ಸ್ವಾಯತ್ತ) ಸಹಾಯಕ ಪ್ರಾಧ್ಯಾಪಕರಾಗಿ (2013-2015) ಮತ್ತು ಮುಂಬೈನ ಟಾಟಾ ಇನ್ಸಿಟ್ಯೂಟ್‌ ಆಫ್‌ ಫಂಡಮೆಂಟಲ್‌ 
ರಿಸರ್ಚ್‌ (ಟಿಐಎಫ್‌ಆರ್‌) ನಲ್ಲಿ ಜೂನಿಯರ್‌ ರಿಸರ್ಚ್‌ ಫೆಲೋ ಆಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ, ಅವರು ಮಾಸ್ತೆ 
ವಿಶ್ವವಿದ್ಯಾಲಯ, ಪಾಮರ್ಸ್ಸನ್‌ ನಾರ್ತ್‌, ನ್ಯೂಜಿಲೆಂಡ್‌ನಲ್ಲಿ ಪಿಎಚ್‌ಡಿ. ವಿದ್ಯಾರ್ಥಿಯಾಗಿರುತ್ತಾರೆ. 


ಅನುವಾದ: ಗಾಯತ್ರಿ ಮೂರ್ತಿ ಪರಿಶೀಲನೆ: ಕ್ಷಮಾ ಭಾನುಪ್ರಕಾಶ್‌ 


